ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 287 
ಉತ್ತರಿಸಬೇಕಾದ ದಿನಾಂಕ 04.03.2020 
ಮಾನ್ಯ ಸದಸ್ಯರ ಹೆಸರು ಡಾ:ಜಯಮಾಲ ರಾಮಚಂದ್ರ, 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
| ಕ್ರ.ಸಂ ಪ್ರಶ್ನೆ 7 ಉತ್ತರ _ 
ಅ ಗ್ರಾಮೀಣ ಪ್ರದೇಶ Ee ಹಾಗೂ ಸಾರ್ವಜನಿಕರು | 
ಸುತ್ತಮುತ್ತಲಿನ ಪ್ರದೇಶದ | ಪಹಣಿಗಳನ್ನು ಗ್ರಾಮ ಪಂಚಾಯತಿ, 
ರೈತರು ಹಾಗೂ | ನಾಡ ಕಛೇರಿ ಮತ್ತು ತಾಲ್ಲೂಕು 
ಸಾರ್ವಜನಿಕರು ಪಹಣಿ | ಕಛೇರಿಗಳಲ್ಲಿ ಪಡೆಯಬಹುದಾಗಿರುತ್ತದೆ. 
ಪತ್ರವನ್ನು ಎಲ್ಲೆಲ್ಲಿ | ಇದಲ್ಲದೇ ಆನ್‌ಲೈನ್‌ ಮುಖಾಂತರ 
ಪಡೆಯಬಹುದು; ಅಥವಾ ಸೈಬರ್‌ ಕೆಫೆಗಳಲ್ಲಿಯೂ ಸಹ 
ಮುದ್ರಿಸಿಕೊಳ್ಳುವ ಸೌಲಭ್ಯವನ್ನು 


ಕಲ್ಪಿಸಲಾಗಿದೆ. 


es ರ ಕಛೇರಿಯಲ್ಲಿ! 
ಪಹಣಿ ಪಡೆಯಲು ರೈತರು 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ 


ಹಾಗೂ ಸಾರ್ವಜನಿಕರು 
ತೊಂದರೆಯನ್ನು 
ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; Oo ಡಿ 
ಇ ಸರ್ಕಾರ ಪಹಣಿ ಪಡೆಯಲು | ಈಗಾಗಲೇ ರೈತರು ಹಾಗೂ 
ಇರುವ ನಿಯಮವನ್ನು | ಸಾರ್ವಜನಿಕರು ಕಂಪ್ಯೂಟರ್‌ ಅಥವಾ 
ಸರಳೀಕರಣ ಮಾಡಲು | ಸೈಬರ್‌ಕೆಫೆ ಮುಖಾಂತರ ಆನ್‌ಲೈನ್‌ 
ಆಲೋಚಿಸಿದೆಯೇ; ವಾಲೆಟ್‌ ಸೌಲಭ್ಯವನ್ನು ಬಳಸಿ 
ಹಾಗಿದ್ದಲ್ಲಿ, ಕರ್ನಾಟಕದ ಯಾವುದೇ ಜಮೀನಿನ 
ಮಾಡಲಾಗುವುದು ಪಹಣಿಯನ್ನು ಯಾವುದೇ 
ಯಾವಾಗ? ಸಮಯಗಳಲ್ಲಿಯೂ ಸಹ ಪಡೆಯುವಂತೆ 
; SN i-RTC ವ್ಯವಸ್ಥೆಯು ಜಾರಿಯಲ್ಲಿರುತ್ತದೆ. | 
ಕಂಇ 28 ಎ೦ಆರ್‌ಆರ್‌ 2020 Ka 
p ಚಾ — 
(ಆರ್‌. ಆಶೋಕ್‌) 


ಕಂದಾಯ ಸಚಿವರು 


